ಕರ್ನಾಟಕ ವಿಧಾನ ಪರಿಷತ್ತು 


'ಉತ್ತರಿಸಬೇಕಾದ. ದಿನಾಂಕ: 
ಉತ್ತರಿಸುವ ಮಾನ್ಯ ಸಚಿವರು 


1690 
ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ 
19.03.2021 


ಕೃಷಿ ಸಚಿವರು 


ಕ್ತ 7 

. ಪ್ರತೆ ಉತರ 

ಸಂ. ಣು = 

ಅ) 2019-20ನೇ ಸಾಲಿನಲ್ಲಿ ತೋಟಗಾರಿಕೆ ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
| ಮತ್ತು ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ, ಯೋಜನೆಯಡಿ 
| ರೈತರು ಹವಾಮಾನ ಆಧಾರಿತ ಫಸಲ್‌ 
ಬೀಮಾ ಕಂತು ಭರಿಸಿರುವ ವಿಷಯ ಘು 


| ಸರ್ಕಾರದ 'ಗಮನಕ್ಕೆ ಬಂದಿದೆಯೇ; 


ವಮ ಹ 
ಸಾಲನಲ್ಲ ಕರ್ನಾಟಕ 


ತ ಸುರಕ್ಷ ಪ್ರಧಾನ 


2019-20ನೇ 


2) 
[2] 


ಫಸಲ್‌ ಬೀಮಾ ಯೋಜನೆಯಡಿ ಸಂದಾಯವಾಗಿರುವ ದೈತರ ವಿಮಾ | 
ಕಂತಿವ ಮೊತ್ತದ ಹಂಗಾಮುವಾರು' ವಿವರ ಈ ಕೆಳಕಂಡಂತಿದೆ. 
ಮೊತ್ತ ರೂ. ಕೋಟಿಗಳಲ್ಲಿ 


ರ್ಷ/ ಹಂಗಾಮು ' ರೈತರ ವಿಮಾ 
| ಕಂತ 
2019ಮುಂಗಾರು 133.25 
| [2019-20 ಹಿಂಗಾರು ಮತ್ತು 4030 | 
ಬೇಸಿಗೆ | 
133.55 | 


T 


The details of season wise premium amount | 
received by farmers under Karnataka Raitha 
| Suraksha and Pradhan Mantri Fasal Bima Yojan 


\ during 2019-20 is as fallows: 


Amount in Rs. Crores 


Year/Season Farmer 
premium 

2019 Kharif 133.25- 

2019-20 Rabi and 40.30 


Summer 


I ' 1133.55 
ಒಟ್ಟು | ವಿ 


, ಸ 
ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ 


ಯೋಜನೆಯಡಿ 


2019-20ನೇ ಸಾಲಿನಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ 
ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಸಂದಾಯವಾಗಿರುವ ರೈತರ 
ವಿಮಾ ಕಂತಿನ ಮೊತ್ತದ ಹಂಗಾಮುವಾರು ವಿವರ ಈ ಕೆಳಕಂಡಂತಿದೆ. 


ಮೊತ್ತ ರೂ. ಕೋಟಿಗಳಲ್ಲಿ 


ವರ್ಷ/ ಹಂಗಾಮು ರೈತರ ವಿಮಾ 
ಕಂತು 
2019ಮುಂಗಾರು 61.35 
2019-20 ಹಿಂಗಾರು ಮತ್ತು 18.40 
ಬೇಸಿಗೆ 
79.75 
ಒಟ್ಟು, 


‘received by farmers under Restructured Weather 
Based Crop Insurance Scheme during 2019-20 is 
as follows: 


Amountin Rs. Crores 
R] 


Year/Season Farmer 
premium 
2019 Kharif 61.35 
2019-20 -Rabi and 18.40 
Summer 
79,75 
ಒಟ್ಟು 


The details of season wise premium amount | 


# ಆ) 


| ಸರ್ವೆಯನ್ನು ಮಾಡಿ, ಹಿಂಗಾರಿನಲ್ಲಿ 
ಇದ್ದುದರಿಂದ ರೈತರ ಖಾತೆಗೆ 


ಕಂದಾಯ ಇಲಾಖೆಯವರು ಮುಂಗಾರಿನಲ್ಲಿ ಹೌದು, 
ಬೆಳೆಗಳ ಸರ್ವೆಯನ್ನು ಮಾಡಿಸಿ, - ಎ 
ಹಿಂಗಾರಿಸಲಿ ಸರೆ ಮಾಡಿಸಬೇಕಾಗಿರುವ ' ಮುಂಗಾರು ಮತ್ತು ಹಿಂಗಾರಿನ ಎರಡೂ ಹಂಗಾಮುಗಳಲ್ಲಿ ಬೆಳೆ 
ಇರಿನಲ್ಲಿ ಸರ್ವೆ 2 
ಹ ಖಿ 
ನಿಯಮವಿರುವ ಭತ ಸರ್ಕಾರಕ್ಕೆ ಸಮಿಕ್ಷೆ ಕೈ ಕೈಗೊಳ್ಳುವುದು ಕಡ್ಡಾಯವಾಗಿರುತ್ತದೆ ಮತ್ತು ಸಲು ಸರ್ಕಾರಕ್ಕೆ 
| eT ಮಾಹಿತಿ ಇದೆ ಹಾಗೂ ಸರ್ಕಾರದಿಂದ ಆದೇಶವನ್ನು, ಸಥ 
| ಮಾಹಿತಿ ಇದೆಯೇ; ky 
ಹೊರಡಿಸಲಾಗಿರುತ್ತದೆ. 
Yes,. 
It is regarding to conducting crop survey in both 
Kharif and Rabi season.and Government has also been 
issued in this regards. 
3) [ಸದರಿ ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯಡಿ 


ಮಾಡದೇ 
ವಿಮೆ ಹಣ ಜಮೆ ಆಗದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಇಲಾಖೆಯವರು ಮುಂಗಾರಿನಲ್ಲಿ 
ಸರ್ವೆ ! 


ರು A) 


ಗಾರು ಹಾಗೂ ಹಿಂಗಾರಿನ ಎರಡೂ 


1 


Crop Survey has been conducted both in Kharif 
and Rabi Seasons. 


ಕರ್ನಾಟಕ ರೈತ ಸುರಕ್ಷ .ಪಧಾನ ಮಂತ್ರಿ. 


ಖು 


ರೈತರಿಗೆ ವಿಮಾ ಸಂಸ್ಥೆಯವರಿಂದ ಒಟ್ಟು 
ತ್ತ ಹಂಗಾಮುವಾರು ವಿವರ 


ರ್ಥಪಡಿಸಿರುವ ಬೆಳೆ ವಿಮೆ ಪರಿಹಾರದ ಮೆ 
ಡ 


2019-20ನೇ ಸಾಲಿನಲ್ಲಿ 
ಫಸಲ್‌ ಬೀಮಾ ಯೋಜನೆಯಡಿ 
ತ್ರ 


ಮೊತ್ತ ರೂ. ಕೋಟಿಗಳಲ್ಲಿ 


ವರ್ಷ ಹಂಗಾಮು ಒಟ್ಟು ತ್ರ 

| 2019ಮುಂಗಾರು [ 560.56 
2019-20ಹ೦ಗಾರು ಮತ್ತು ಬೇಸಿಗೆ 28.13 | 
ಒಟ್ಟು 588.69 


The details of. season wise claims settled by 
Insurance Karnataka Raitha 
Suraksha-Pradhan ‘Mantri Fasal Bima’ Yojane during 
2019-20 is as fallows: 


Companies under 


Amount in Rs. Crores 


Year/Season Claim. amount 
2019 Kharif 560.56 
2019-20Rabi and. Summer | 2813 
Total 588.69 


ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಚೆಳೆ ವಿಮಾ: 

ಯೋಜನೆಯಡಿ ks 
ಉದ್ಭವಿಸುವುದಿಲ್ಲ. ಮುಂಗಾರು ಮತ್ತು ಹಿಂಗಾರು ಎರಡೂ 

ಹಂಗಾಮುಗಳಲ್ಲಿ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿರುತ್ತದೆ. 


Under Restructured Weather Based Crop 
Insurance Scheme Doesn't arise. Crop survey has 
been conducted in both Kharif and ‘Rabi seasons. 


Es 


ಕಂದಾಯ ಇಲಾಖೆಯ ನಿರ್ಲಕ್ಷ್ಯದಿಂದ 
ತೊಂದರೆಗೆ ಒಳಗಾದ ರೈತರಿಗೆ ವಿಮೆ ಹಣ 
ಜಮೆ ಮಾಡಲು ಸರ್ಕಾರಕ್ಕೆ ಬೇಕಾಗಿರುವ 
ಕಾಲಾವಕಾಶವೆಷ್ಟು? 


ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯಡಿ 


ಬೆಳ ಸಮೀಕ್ಷೆಯನ್ನು ಮುಂಗಾರು ಹಾಗೂ ಹಿಂಗಾರಿನ ಎರಡೂ 


ಹಂಗಾಮಿನಲ್ಲೂ ಕೈಗೊಳ್ಳಲಾಗಿರುತ್ತದೆ ಹಾಗೂ ಯಾವುದೇ ತೊಂದರೆಗಳು 
ಕಂಡುಬಂದಿರುಸವುದಿಲ್ಲ. 


ರಾಜ್ಯದಲ್ಲಿ ಮುಂಗಾರು 2019 ಹಾಗೂ 2019-20 ಹಿಂಗಾರು ಮತ್ತು 
ಬೇಸಿಗೆ ಹೆಂಗಾಮುಗಳಲ್ಲಿ ಬೆಳೆ ಸಮೀಕ್ಷೆಯ ದತ್ತಾಂಶವನ್ನು 
ನೋಂದಣಿಯಾದ ರೈತರ : ಪ್ರಸ್ತಾವನೆಗಳ ದತ್ಕಾಂಶದೊಂದಿಗೆ ಸಂರಕ್ಷಣೆ 
ತಂತ್ರಾಂಶದ ಮುಖಾಂಕರ  ಇಂಟಗ್ರೇಟ್‌ ಮಾಡಲಾಗಿರುತ್ತದೆ. ಕೇಂದ್ರ 
ಸರ್ಕಾರ ನೀಡಿರುವ ಕೆಲವೊಂದು ವಿನಾಯಿತಿಗಳನ್ನು ಅಳವಡಿಸಿ ತಾಳೆಯಾದ 


ಪ್ರಸ್ತಾವನೆಗಳಿಗೆ ಹಾಗೂ ಬೆಳೆ ಕಟಾವು ಪ್ರಯೋಗಗಳ ವರದಿಯ ಆಧಾರದ 


ಮೇಲೆ ಅರ್ಹ ಪಸ್ತಾವನೆಗಳಿಗೆ ಬೆಳೆ ವಏಮೆ ಪರಿಹಾರವನ್ನು ಸಂರಕ್ಷಣೆ 
ತಂತ್ರಾಂಶದಲ್ಲಿ init ಮಾಡಲಾಗಿರುತ್ತದೆ. 

ಅದರಂತೆ ಅನುಷ್ಠಾನ ವಿಮಾ ಸಂಸ್ಥೆಯವರು ರೈತ ಫಲಾನುಭವಿಗಳಿಗೆ 
ಜೆಳೆ ವಿಮೆ ಪರಿಹಾರ ಮೊತ್ತವನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. 


2019-20 ನೇ ಸಾಲಿನಿಂದ ಎಲ್ಲಾ ಅನುಷ್ಠಾನ ವಿಮಾ ಸಂಸ್ಥೆಯವರಿಂದ 
ಪ್ರಥಮ ಬಾರಿಗೆ ಸಂರಕ್ಷಣೆ ತಂತ್ರಾಂಶದ ಮುಖಾಂತರ ಅರ್ಹ 


| ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ ಬೆಳೆ ವಿಮೆ ಪರಿಹಾರ 


ಮೊತ್ತವನ್ನು ವರ್ಗಾಯಿಸುವ ಪ್ರಕ್ರಿಯೆಯೂ ಸಹ ಪ್ರಗತಿಯಲ್ಲಿರುತ್ತದೆ. 


ಈ ವಿಧಾನದಲ್ಲಿ ಅರ್ಹ ಫಲಾನುಭವಿಗಳಿಗೆ ಬೆಳೆ ವಿಮೆ ಪರಿಹಾರ 
ಮೊತ್ತವನ್ನು ಇತೃರ್ಧಪಡಿಸುವುದರಿಂದ ಪಾರದರ್ಶಕತೆ ಮತ್ತು ನೈಜ 
ಸಮಯದ ಪಾವತಿಯ ಸ್ಥಿತಿಯು ದೊರಕುತ್ತದೆ. ಈ ಪ್ರಕ್ರಿಯೆಯನ್ನು 2019 ರ 


ಮುಂಗಾರು ಹಂಗಾಮಿನಲ್ಲಿ ಪ್ರಥಮ ಬಾರಿಗೆ ಅನುಷ್ಠಾನಗೊಳಿಸಲಾಗಿದೆ. 


2019-20 ನೇ. ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್‌ ಬಿಮಾ (ವಿಮಾ) 
ಯೋಜನೆಯಡಿ ಅರ್ಹ ಫಲಾನುಭವಿ ರೈತರಿಗೆ ಜಮೆಯಾದ ವಿಮಾ 
ಪರಿಹಾರ 


(ಮೊತ್ತ ರೂ.ಕೋಟಿಗಳಲ್ಲಿ) 


ವಿಮಾ ಸಂಸ್ಥೆ ರವರಿಂದ 


ಲೆಕ್ಕ" ಹಾಕಿರುವ ಬಾಕಿ ಇರುವ ' 
ಇತ್ಯರ್ಥಪಡಿಸಿರುವ 
ವರ್ಷ/ ವಿಮಾ ಪರಿಹಾರ ವಿಮಾ ಪರಿಹಾರ 
ವಿಮಾ, ಪರಿಹಾರ 
ಹಂಗಾ B 5 
ಫೆಲಾಮು 
4 I ಗಳ ಸಂಖ್ಯೆ ಗಳ ಸಂಖ್ಯೆ ತ್ತ 
ಸಂಖ್ಯೆ A 
ಸಾ | 
|! 2013 | | 
| 97. 
ಮುಂಗಾ | 565746 | 65834 | 46392] 560.56 101825 
77 
ರು 
[1 ಮ [| 
2019- | 
i] 20ರ 
% ] 100 
ಹಿಂಗಾ 124325 129.06 38832 28.13 - 85493 
| 92 
ರು& 
ಬೇಪಿಗೆ 


Under Karnataka Raitha Suraksha-Pradhan | 
Mantri Fasal Bima Yojane Crop Survey has been 


conducted both in Kharif and’ Rabi Seasons. 


/ in Karnataka State during 2019 Kharif and 2019- 
[20 Rabi and Summer, crop survey data was 
integrated with the enroiled proposals in the’ 
Samrakshane portal. After the integration, the claims 
| were initiated using crop survey data duly applying 
the principles and exceptions as approved by the 
| State Governmient and the Government of India for 
| the eligible farmers/matched proposals based on the 


CCE yield (Crop Cutting Experiments). 


Accordingly claims are being settled by 


Insurance Companies on real time basis through 


| Samrakshane portal. This step ensures transparency | 


Claims settled by the Insurance Companies under 
PMFBY during the year 2019-20 
(Amount in Rs. Crores) 
Claims initiated Claims , . Claims 
settled pending 
Year/ 
No of 
Season i 
No of | aim | NO of | Claim | poner] Claim 
Beneficia Benefi | amou | 
amount AS IC1arl amount 
r1es Claries nt 
es 
2019 565746 658.34 463921] | 560.56 | 101825 97.77 
Kharif 
as ಮ . . dl 
Rabi 124325 129.06 38832 28.13 85493 100.92 
and 
Summer 


| and real time payment status of claims. This process 


is being implemented for the first time in the State 


since from 2019 Kharif. 


Claims settled by the Insurance Companies 
under PMFBY during the year 2019-20. 


(Amount in Rs. Crores) 


ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ 
ಯೋಜನೆಯಡಿ 


ರಾಜ್ಯ ಸರ್ಕಾರವು 2019-20 ರ ಮುಂಗಾರು ಮತ್ತು ಹಿಂಗಾರು 


ಹಲಿಗಾಮುಗಳಿಗೆ ಸಂಬಂಧಿಸಿದಂತೆ ನಡೆಸಲಾದ ಬೆಳೆ ಸಮೀಕ್ಷೆ ಮಾಹಿತಿಯನ್ನು 


ಮರುವಿನ್ಯಾಸಗೊಳಿಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ 
ಯೋಜನೆಯಡಿ ಆಯಾ ಹಂಗಾಮುಗಳಲ್ಲಿ ನೋಂದಣಿಯಾದ ಬೆಳೆ ವಿಮೆ 
ಪ್ರಸ್ತಾವನೆಗಳಿಗೆ ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ಬೆಳೆ ಹೊಂದಾಣಿಕೆ 
ಮಾಡಲಾಗಿರುತ್ತದೆ. 


ಇದರನ್ವಯ, 2019-20ನೇ ಸಾಲಿನಲ್ಲಿ ಸದರಿ ಯೋಜನೆಯಡಿ ಅರ್ಹ 
ರೈತರಿಗೆ ಸಂಬಂಧಪಟ್ಟ ವಿಮಾ ಸಂಸ್ಥೆಯವರಿಂದ ಒಟ್ಟು ಇತ್ಯರ್ಥ ಪಡಿಸಿರುವ 
ಹಂಗಾಮುವಾರು ಬೆಳೆ ವಿಮೆ ಪರಿಹಾರದ ಮೊತ್ತದ ವಿವರ ಈ ಕೆಳಕಂಡಂತಿದೆ. 


(ಮೊತ್ತರೂ. ಕೋಟಿಗಳಲ್ಲಿ) 


ವರ್ಷ/ ಹಂಗಾಮು ತ ಒಟ್ಟುಮೊತ್ತ 


2019ಮುಂಗಾರು 314.41 
| 2019-20ಹ೦ಗಾರು . 179.96 
| ಒಟ್ಟು 494.37 


ಫಲಾನುಭವಿಗಳ -ಖಾತೆಗೆ. -ಆಧಾರ್‌. ಜೋಡಣೆ. ಆಗದಿರುವ. ಮತ್ತು.| 
| ಬ್ಯಾಂಕ್‌ ಸಂಬಂಧಿತ ಕಾರಣಗಳಿಂದ ವಾಪಸ್ಸಾಗಿರುವ ವಿಮಾ ಪರಿಹಾರವನ್ನು 
ಸಂಬಂಧಪಟ್ಟ ವಿಮಾ ಕಂಪನಿವತಿಗಳ ವತಿಯಿಂದ ಪಾವತಿಸುವ ಕಾರ್ಯ 
| ಪ್ರಗತಿಯಲ್ಲಿದೆ. 


Under Restructured Weather Based Crop 
Insurance Scheme 


survey in- both Kharif and Rabi seasons during 2019- | 
20 and the data has been integrated with the 
enrolment data of respective seasons of RWBCIS with 
approval from Government of India. 


| 

As per this, the eligible claim has been settled j 

by the .concerned Insurance Companies during 2019- 
20 and details are as follows: 


(Rs.In. Crores) 


Yedr/Sédson ‘© Claim amount 
2019 Kharif 314.41 
i 2019-20 Rabi 179.96 
1 
Total 494.37 | 


The claim settlement by the concerned 
i Insurance Companies is under process for the 
returned cases due to Aadhaar ‘and bank related! 


| ISsues. | 


ಸಂಖ್ಯೆ: ಕೃಇ/51/ಕೃೈೇಉ/2021 


Fis The-—state~-government— has-—conducted- “CTOp- 


